ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖೆ 


ಮಾನ್ಯ ಸದಸ್ಯರ ಹೆಸರು 


ಉತ್ತರಿಸಬೇಕಾದ ದಿನಾಂಕ 


332 
: ಶ್ರೀ.ಕೆ.ಹರೀಶ್‌ ಕುಮಾರ್‌ (ವಿಧಾನ 
. ಸಭೆಯಿಂದ ಚುನಾಯಿತರಾದವರು) 


K) 


ಬತ್ತ ಕ: ; 03-02-2021 
ಉತ್ತರಿಸುವ ಮಾನ್ಯ ಸಚಿವರು : ಕೃಷಿ ಸಚಿವರು 

ಕ್ರ. ನ 

ಸ ಪ್ರಶ್ನೆ ಉತ್ತರ 


ರೈತರಿಗೆ ವಿಮೆ ನೀಡುವಲ್ಲಿ 
ಸಂಪೂರ್ಣ ವಿಫಲವಾಗಿರುವುದು 
ಸರ್ಕಾರದ' ಗಮನಕ್ಕೆ 
ಬಂದಿದೆಯೇ, (ವಿವರ ನೀಡುವುದು) 


ಸರ್ಕಾರದ" ಯೋಜನೆಯಾಗಿದ್ದು, 2016-17ನೇ ಸಾಲಿನ ಮುಂಗಾರು 
ಹಂಗಾಮಿನಿಂದ ಕೇಂದ್ರ ಸರ್ಕಾರದ ಮಾರ್ಗಸೂಚಿಯನ್ವಯ ರಾಜ್ಯದಲ್ಲಿ 


“ಕರ್ನಾಟಕ: ರೈತ' ಸುರಕ್ಷಾ ಪ್ರಥಾನ ಪುಂತ್ರಿ ಫಸಲ್‌ ಬೀಷಾ: 


ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಫಸಲ್‌ ಬೀಮಾ 
ಯೋಜನೆಯು "ವರ್ಷದಿಂದ ವರ್ಷಕ್ಕೆ ಯಶಸ್ವಿಯಾಗಿ 
ಅನುಷ್ಠಾನಗೊಳಿಸಲಾಗುತ್ತಿದೆ. 


ಕರ್ನಾಟಕ ರೈತ ಸುರಕ್ಷ ಪ್ರಧಾನ ಮಂತ್ರಿ ಫಸಲ್‌ ಬೀಮಾ 
ಯೋಜನೆಯಡಿ 2016-17ನೇ ಸಾಲಿನಿಂದ 2020-21ನೇ ಸಾಲಿನವರೆಗೆ 
ಸೊಏಬದಣಿಯಾದ ಹಂಗಾಮುವಾರು ರೈತರ ವಿವರ ಈ ಕೆಳಕಂಡಂತಿದೆ. 


ಸಾಲ. ಸಾಲ ನೋಂದಣಿ 
ವಷ್ಷಣ | ಪಡೆದ | ಪಡೆಯದ : ಯಾದಜಒಟ್ಟು ವಿಪೀರ್ಣ 
ಹಂಗಾಮು ರೈತರ ರೈತರ. ರೈತರ ಹೆ) 
fn ಸಂಖ್ಯೆ ಸಂಖ್ಯೆ ಸಂಖ್ಯೆ 
2 743450 | 200100 943550 1303214 
ಮುಂಗಾರು | 
2016-17 
ಹಿಂಗಾರು & 148679 | 1031018 1179697 1701619 
ಬೇಸಿಗೆ ; 
A 572141 | 761012 1333153 1873067 
ಮುಂಗಾರು 
2017-18 
ಹಿಂಗಾರು & 11089 11832 22921 36063 
ಬೇಸಿಗೆ 
1 

8 532782 | 690206 1222988 1452383 
ಮುಂಗಾರು 


w 


1 ಬೇಪಿಗೆ 


2018-19 
ಹಿಂಗಾರು & 
ಬೇಸಿಗೆ 


65779 496183 561962 737568 


2019 


597732 
ಮುಂಗಾರು 


822711 1420443 1215211 


2019-20 


ಹಿಂಗಾರು & 74448 | 607038 681486 | ° 828792 


2020 


1327572 
ಮುಂಗಾರು 


355707 744940 1100647 


ಫಸಲ್‌ ಬೀಮಾ ಯೋಜನೆಯಲ್ಲಿ 
ರೈತರಿಗಿಂತ ವಿಮಾ ಕಂಪನಿಗಳ 
ಹೆಚ್ಚು ಲಾಭ ಮಾಡಿಕೊಂಡಿದ್ದು, 
ಯೋಜನೆಯ ಕ್ಲೇಮ್‌ ನೀಡಲು 
ಕಠಿಣ ಷರತ್ತುಗಳ ತಾಂತ್ರಿಕ 
ಸಮಸ್ಯೆ ಜಾಗೃತಿಯ ಕೊರತೆ 
ಮತ್ತು ಅಡ್ಡಿಗಳ ಕಾರಣಗಳಿಂದ 
ಸದರಿ ಯೋಜನೆಯು 
ದುರ್ಬಲವಾಗಿದ್ದು, ಯೋಜನೆಯು 
ಯಶಸ್ಸಿನ ನಿರೀಕ್ಷಿತ ಮಟ್ಟವನ್ನು 
ತಲುಪದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ, 


ಕೇಂದ್ರ ಸರ್ಕಾರವು ಎಂಪ್ಯಾನೆಲ್‌ ಮಾಡಿರುವ ವಿಮಾ 
ಸಂಸ್ಥೆಗಳಿಂದ ರಾಜ್ಯ ಸರ್ಕಾರವು ಇ -ಟೆಂಡರ್‌ ಮುಖಾಂತರ 
ಪ್ರೀಮಿಯಂ ಮೊತ್ತ ನಿರ್ಧರಿಸುತ್ತದೆ. ಹಾಗೂ ಕೇಂದ್ರ ಸರ್ಕಾರದ 
ಮಾರ್ಗ ಸೂಚಿಯಂತೆ ಬೆಳೆ ಕಟಾವು ಪ್ರಯೋಗಗಳ ವರದಿಯಂತೆ ಬೆಳೆ 
ನಷ್ಟದ ಪರಿಹಾರವನ್ನು ಲೆಕ್ಕ ಹಾಕಲಾಗುತ್ತದೆ. 


ಈ ಯೋಜನೆಯು ಅತ್ಯಂತ ವೈಜ್ಞಾನಿಕವಾಗಿ ಹೋಬಳಿ/ 
ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಆರ್ಥಿಕ ಮತ್ತು ಸಾಂಖ್ಯಿಕ ಇಲಾಖೆ, 


ಕೃಷಿ, ಕಂದಾಯ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 


ಇಲಾಖೆ ಮತ್ತು ತೋಟಗಾರಿಕೆಯವರು ಕೈಗೊಳ್ಳುವ ಬೆಳೆ ಕಟಾವು 
ಪ್ರಯೋಗಗಳಿಂದ ಬಂದಂತಹ ವಾಸ್ತವಿಕ ಇಳುವರಿಯು 
ನಿಗದಿಪಡಿಸಲಾದ ಪ್ರಾರಂಭಿಕ ಇಳುವರಿಗಿಂತ ಕಡಿಮೆ ಇದ್ದರೆ, 
ಇಳುವರಿಯ ಕೊರತೆಗನುಗುಣವಾಗಿ ಹೋಬಳಿ! ಗ್ರಾಮಪಂಚಾಯತಿಯ 
ವಿಮಾ ಘಟಕಗಳಲ್ಲಿ ಬೆಳೆ ವಿಮೆ ಮಾಡಿಸಿದ ಅರ್ಹ ರೈತರು ಬೆಳೆ ವಿಮಾ 
ಸಷ್ಟ ಪರಿಹಾರ ಪಡೆಯಲು ಅರ್ಹರಾಗುತ್ತಾರೆ. 


ಅರ್ಜೆ 


ಸಂರಕ್ಷಣೆ ತಂತ್ರಾಂಶದ ಮುಖಾಂತರ 
ಸಲ್ಲಿಸುವುದರಿಂದ ವಿಮಾ ಸಂಸ್ಥೆಗಳಿಂದ ಆಧಾರ್‌ ಸಂಖ್ಯೆ ಲಿಂಕ್‌ ಆದ 
ರೈತರ ಖಾತೆಗೆ ನೇರವಾಗಿ ಬೆಳೆ ವಿಮಾ ಪರಿಹಾರ 


ಜಮೆಯಾಗುವವರೆಗೆ ಅರ್ಜಿಯ ಸ್ಥಿತಿಯನ್ನು ಸಂರಕ್ಷಣೆ ಪೋರ್ಟಲ್‌ 
ಮೂಲಕ ಪಡೆಯಬಹುದಾಗಿದ್ದು ಯಾವುದೇ ತಾಂತ್ರಿಕ ಸಮಸ್ಯೆ 
ಕಂಡುಬಂದಲ್ಲಿ ಆಗಿಂದಾಗ್ಗೆ ಸರಿಪಡಿಸಲಾಗುತ್ತಿದೆ. 


2018 ರಿಂದ ಬೆಳೆ ಸಮೀಕ್ಷೆಯಿಂದ ಅಪ್‌ ಲೋಡ್‌ ಮಾಡಲಾದ 
ಬೆಳೆ ಸಮೀಕ್ಷೆಯ ದತ್ತಾಂಶಗಳನ್ನು ಪರಿಗಣಿಸಿ ನೋಂದಣಿ ಮಾಡಿಸಿರುವ 
ಬೆಳೆ ಬೆಳೆದ ರೈತರಿಗೇ' ವಿಮೆ ನಷ್ಟ ಪರಿಹಾರ ನೀಡಲು 
ಕ್ರಮವಹಿಸಲಾಗಿದೆ. 


ಆದ್ದರೆಂದ ಪ್ರಧಾನ ಮಂತ್ರಿ ಫಸಲ್‌ ವೇಮಾ' ಯೋಜನೆಯಲ್ಲಿ 
ರೈತರಿಗೆ ಸಂರಕ್ಷಣೆ ತಂತ್ರಾಂಶದ ಮುಖಾಂತರ ಪಾರದರ್ಶಕವಾಗಿ 
ವಿಮಾ ಕಂಪನಿಗಳಿಂದ ಬೆಳೆ ವಿಮೆ ಪರಿಹಾರ ನೀಡಲಾಗುತ್ತಿದೆ. 


ವಿಮೆ ಸಂಸ್ಥೆಗಳಿಂದ 2016-7 ರಿಂದ 2019-20ರ ವರೆಗೆ 
ಪಾವತಿಸಲಾದ ವಿಮಾ ಪರಿಹಾರದ ವಿವರವನ್ನು ಅನುಬಂಧ-1 ರಲ್ಲಿ 
ಲಗತ್ತಿಸಿದೆ. 


ಪ್ರಕೃತಿ ವಿಕೋಪಗಳಿಂದ ಬೆಳೆ ನಷ್ಟ ಸಂಭವಿಸಿ ಇಳುವರಿ. ಕೊರತೆ 
ಉಂಟಾದಲ್ಲಿ ಮಾತ್ರ ರಿಸ್ಮ್‌ ಕವರೇಜ್‌ ಮಾಡುವ ಸಲುವಾಗಿ ಬೆಳೆ 
ವಿಮೆಯನ್ನು ರೈತರಿಗೆ ಪಾವತಿಸಲಾಗುತ್ತಿದೆ ವಿನ: ಪ್ರೀಮಿಯಂ ಮೊತ್ತ 
ಪಾವಣಿಸಿದ ಎಲ್ಲಾ ರೈತರಿಗೂ ವಿಷೆ ಪರಿಹಾರವನ್ನು ನೀಡುವ 
ಅವಕಾಶವಿರುವುದಿಲ್ಲ. . 


ಈ ಯೋಜನೆ ಕುರಿತು ರೈತರಿಗೆ ಮಾಹಿತಿ ನೀಡಿ 
ಪ್ರಮುಖ ದಿನಪತ್ರಿಕೆಗಳಲ್ಲಿ 


ಪ್ರೋತ್ಸಾಹಿಸಲು ಸ್ಥಳೀಯ ಮತ್ತು ರಾಬಿ 


ಜಾಹಿರಾತು ನೀಡುವ ಮುಖೇನ, ಭಿತಿವತ್ರಗಳು ಮತ್ತು ಕರಪತ್ರಗಳ 
ಮೂಲಕ ಮತ್ತು ಎಲ್ಲಾ ತಾಲೂಕು, ಹೋಬಳಿ: ಮತ್ತು 
ಗ್ರಾಮಪಂಚಾಯಿತಿಗಳಲ್ಲಿ ನಡೆಸಲಾಗುವ ಕೃಷಿ ಅಭಿಯಾನ 


ಕಾರ್ಯಕ್ರಮದ ಮೂಲಕ, ತರಬೇತಿಗಳು, ಸಮೂಹ ಮಾಧ್ಯಮಗಳ 
ಮೂಲಕ, ಜನಸ್ಪಂದನ ಮತ್ತು ಗ್ರಾಮಸಭೆಗಳಲ್ಲಿ ಜಾಗೃತಿ 
ಮೂಡಿಸಲಾಗುತ್ತಿದೆ. ಹಾಗೂ ವಿಮಾ ಸಂಸ್ಥೆಗಳಿಂದಲೂ ಸಹ ಸಮೂಹ 
ಮಾಛ್ಯಮಗಳ ಮೂಲಕ ಹೆಚ್ಚಿನ ಪ್ರಚಾರ | ಕಾರ್ಯಕ್ರಮಗಳನ್ನು 
ಹಮ್ಮಿಕೊಂಡು ಜಾಗೃತಿ ಮೂಡಿಸಲಾಗಿದೆ. 


ಈ ರೀತಿಯಾಗಿ ಬೆಳೆ ವಿಮೆ ಪದ್ಧತಿಯನ್ನು ದಿನದಿಂದ ದಿನಕ್ಕೆ 
ವೈಜ್ಞಾನಿಕವಾಗಿ ಉನ್ನತೀಕರಣ ಮಾಡುತ್ತಿದ್ದು, ನಿರೀಕ್ಷಿತ ಮಟ್ಟ 
ತಲುಪುವ ನಿಟ್ಟಿನಲ್ಲಿ ಕ್ರಮ ವಹಿಸಲಾಗಿದೆ. 


ಬಂದಿದ್ದಲ್ಲಿ, ಸದರಿ 
ಯೋಜನೆಯನ್ನು ಯಶಸ್ವಿಗೊಳಿಸಿ 
ಪರಿಣಾಮಕಾರಿಯಾಗಿ 
ಜಾರಿಗೊಳಿಸಿಲು ಸರ್ಕಾರ 

| ಕೈಗೊಂಡ ಕ್ರಮಗಳೇನು; 
(ಸಂಪೂರ್ಣ ಮಾಹಿತಿ 
ನೀಡುವುದು) 


"ಈ ಯೋಜನೆ ಕುರಿತು ರೈತರಿಗೆ ಮಾಹಿತಿ ನೀಡಿ 
ಪ್ರೋತ್ಸಾಹಿಸಲು ಸ್ಥಳೀಯ ಮತ್ತು ರಾಜ್ಯ ಪ್ರಮುಖ ದಿನಪತ್ರಿಕೆಗಳಲ್ಲಿ 
ಜಾಹಿರಾತು ನೀಡುವ ಮುಖೇನ. ವಿತಿಪತ್ರಗಳು ಮತ್ತು ಕರಪತ್ರಗಳ 
ಮೂಲಕ ಮತ್ತು ಎಲ್ಲಾ ತಾಲೂಕು, ಹೋಬಳಿ ಮತ್ತು 
ಗ್ರಾಮಪಂಚಾಯುತಿಗಳಲ್ಲಿ ನಡೆಸಲಾಗುವ ಕೃಷಿ ಅಭಿಯಾನ 
ಕಾರ್ಯಕ್ರಮದ ಮೂಲಕ ಜನಸ್ಪಂದನ ಮತ್ತು ಗ್ರಾಮಸಭೆಗಳಲ್ಲಿ 
ಜಾಗೃತಿ ಮೂಡಿಸಲಾಗುತ್ತಿದೆ. ಅಲ್ಲದೇ, ಜಿಲ್ಲಾ, ತಾಲ್ಲೂಕು ಕೃಷಿ ಮತ್ತು 
ತೋಟಗಾರಿಕೆ ಕಛೇರಿಗಳು ಮತ್ತು ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ 
ನೀಡುವ ರೈತರಿಗೆ ಯೋಜನೆಯ ಕುರಿತು ಮಾಹಿತಿ ನೀಡಿ 


| ಪ್ರೋತ್ಸಾಹಿಸಲಾಗುತ್ತಿದೆ. 


pe 


ದೂರದರ್ಶನ ಮತ್ತು ಆಕಾಶವಾಣಿ ಮೂಲಕ ರಾಜ್ಯ, ಜಿಲ್ಲಾ 
ಮಟ್ಟಗಳಲ್ಲಿಯೂ ಸಹಾ ಎಲ್ಲಾ ಹಂಗಾಮಿನ ಪ್ರಾರಂಭದಲ್ಲಿ ಬೆಳೆ ವಿಮೆ 
ಯೋಜನೆಯ ಪರಿಚಯ ಮತ್ತು ನೋಂದಣಿ ಕುರಿತು ಮಾಹಿತಿಯನ್ನು 
ನೀಡಲಾಗುತ್ತಿದೆ. 


ಸರ್ಕಾರವು ಈ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ 
ಮತ್ತು ಪಾರದರ್ಶಕವಾಗಿ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಬೆಳೆ ನಷ್ಟ 
ಹೊಂದಿದ ನೈಜ ರೈತರಿಗೆ ವಿಮಾ ಪರಿಹಾರ ಮೊತ್ತವನ್ನು ದೊರಕಿಸುವ 
ಸಲುವಾಗಿ ಜಿ.ಪಿ.ಎಸ್‌ ಆಧಾರಿತ ಬೆಳೆ ಸಮೀಕ್ಷೆ ದತ್ತಾಂಶ ಬಳಸಿ, 
ಸಂರಕ್ಷಣೆ ತಂತ್ರಾಂಶದಲ್ಲಿ ಮೊಬೈಲ್‌ ಆ್ಯಪ್‌ ಮುಖಾಂತರ ಕೈಗೊಳ್ಳುವ 
ಬೆಳೆ ಕಟಾವು ಪ್ರಯೋಗಗಳ ವರದಿಯಂತೆ ವಿಮೆ ಪರಿಹಾರ ಲೆಕ್ಕ ಹಾಕಿ 
ಅರ್ಹ ರೈತರ ಖಾತೆಗೆ ನೇರವಾಗಿ ವಿಮಾ ಸಂಸ್ಥೆಯವರ ಮೂಲಕ ಬೆಳೆ 
ವಿಮಾ ಪರಿಹಾರ ಜಮೆ ಮಾಡುವಂತೆ ಕ್ರಮ ವಹಿಸಲಾಗಿದೆ. 


ಸಂಖ್ಯೆ: ಕೃಇ/14/ಕೃಕ್ಕೇಉ/2021 


ಕೃಷಿ ಸಚಿವರು 


LCQ-332 
ಅನುಬಂಧ-1 


ಕರ್ನಾಟಕ ರೈತ ಸುರಕ್ಷ ಪ್ರಧಾನ ಮಂತ್ರಿ ಫಸಲ್‌ ಬೀಮಾ ಯೋಜನೆಯಡಿ 2016-17 ರಿಂದ 2019-20ನೇ 
ಸಾಲಿನವರೆಗೆ ವಿಮಾ ಸಂಸ್ಥೆಯವರಿಂದ ಇತ್ಯರ್ಥಪಡಿಸಿರುವ ಬೆಳೆ ವಿಮೆ ಪರಿಹಾರದ ಮೊತ್ತದ ವಿವರ 


(ರೂ. ಲಕ್ಷಗಳಲ್ಲಿ) 
ಒಟ್ಟು ಇತ್ಯರ್ಥಪಡಿಸಿರುವ ಪರಿಹಾರ 
ವಡ ನೋಂದಣಿಯಾದ ಒಟ್ಟು ವಿಮಾ 
ವರ್ಷ! ಹಂಗಾಮು _ 
ಒಟು, ರೈತರ ಸಂಖೆ; | ಕಂತಿನ ಮೊತ 

2016 ಮುಂಗಾರು 943550 78985.57| 645585 j 99337.51| 
2016-17 ಹಿಂಗಾರು 

1170697 62915.02 132135 80939.08 
& ಬೇಸಿಗೆ 
2017 ಮುಂಗಾರು 1 1333153 170892.42 541355 59392.86 

) - 3 

2017-18ರ ಹಿಂಗಾರು. y 

22921 2152.76 8981 1050.48| 
& ಬೇಪಿಗೆ 

1 7 

2018 ಮುಂಗಾರು | 1222988 i 113968.06 813377 157256.671 
2018-19 ರ EN 

561962 38636.19 451882 99964.83 
ಹಿಂಗಾರು & ಬೇಸಿಗೆ 
2019 ಮುಂಗಾರು 1420443 131581.25 462985 55888.11 

— 
ಬೆಳೆ ಸಮೀಕ್ಷೆ ದತ್ತಾಂಶವನ್ನು ಸಂರಕ್ಷಣೆ 
Ap & [ov] 

2019-20ರ » 

681486 48955.53| ತಂತ್ರಾಂಶದೊಂದಿಗೆ ಗ9r8iಂ೧ ಮಾಡುವ 
ಹಿಂಗಾರು & ಬೇಸಿಗೆ 

ಪ್ರಕ್ರಿಯೆಯು ಪ್ರಗತಿಯಲ್ಲಿರುತ್ತದೆ. 


